ಕರ್ನಾಟಕ ವಿಧಾನ ಪರಿಷತ್ತು 


1.ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ' 
2. ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 
3. ಉತ್ತರಿಸಬೇಕಾದ ದಿನಾಂಕ 

4, ಉತ್ತರಿಸಬೇಕಾದ ಸಚಿವರು 


331(275) 

ಶ್ರೀ ಅರವಿಂದ ಕುಮಾರ್‌ ಅರಳಿ 
17.07.2019 

ಮಾನ್ಯ ಅರಣ್ಯ, ಜೀವಿಪರಿಸ್ಥಿತಿ ಮತ್ತು 
ಪರಿಸರ ಸಚಿವರು. 


ps, 


ಸಂಖ್ಯೆ ಪ್ರಶ್ನೆ ಉತ್ತರ | 
ಅ | ಹುಮನಾಬಾದ್‌ ಕೈಗಾರಿಕಾ | 
' ಪ್ರದೇಶದಿಂದ ಪರಿಸರ | 
| ' ಮಾಲಿನ್ಯವಾಗುತಿರುವುದು | ಹೌದು. | 
| | ಸರ್ಕಾರದ ಗಮನಕೆ, | | 
| ಬಂದಿದೆಯೇ: | y |} 

| (ಆ [ಕೈಗಾರಿಕಾ ಪ್ರದೇಶದ ಸುತಲಿನ ಕರ್ನಾಟಕ ರಾಜ್ಯ ಮಾಲಿನ್ಯ ವಿಯಂತ್ರಣ | 
| ' ಮಾಣಿಕನಗರ, ಗಡವಂತಿ | ಮಂಡಳಿಯ ವತಿಯಿಂದ ಹುಮ್ನಾಬಾದ್‌ | 
| ಮತ್ತಿತರ ಗ್ರಾಮಗಳಲ್ಲಿ | ಕೈಗಾರಿಕಾ ಪ್ರದೇಶ, ಬೀದರ್‌ ಜಿಲ್ಲೆಯ 10 

' ಅಂತರ್ಜಲ ಕಲುಷಿತಗೊಂಡು | ಬಾವಿಗಳಲ್ಲಿ ಹಾಗೂ ಗಡವಂತಿ ಗ್ರಾಮದ 

'ಜನರ ಆರೋಗ್ಯದ ಮೇಲೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿನ ಹಾಗೂ, 

' ಪರಿಣಾಮ ವೀರುತ್ತಿರುವುದು ' ಶ್ರೀ ಕಂಕಟ್ಕರ್‌, ಗಂಡವತಿ ಗ್ರಾಮದಲ್ಲಿನ; 

' ನಿಜವೇ: | ಕೊಳವೆಬಾವಿಯ ನೀರಿನ ಮಾದರಿಗಳನ್ನು 

| | ' ಹಾಗೂ ರಾಷ್ಟ್ರೀಯ ಹೆದ್ದಾರಿ ಗಂಡವತಿಯಲ್ಲಿ ' 
| ' ಇರುವ ತೆರದ ಬಾವಿಯ ನೀರಿನ ಮಾದರಿಗಳನ್ನು ; 
| ಸಂಗ್ರಹಿಸಿ ವಿಶ್ಲೇಷಿಸಲಾಗಿದೆ. ವಿಶ್ಲೇಷಣಾ. 
' ವರದಿಯಂತೆ, ಈ ಬಾವಿಗಳಲ್ಲಿನ ನೀರಿನಲ್ಲಿ. 
| ' ಕ್ಯಾಲ್ಬಿಯಂ, ಮ್ಯಾಗ್ನೀಷಿಯಂ ಹಾಗೂ | 
| ಗಡಸುತನವು ಕುಡಿಯುವ ನೀರಿಗೆ ಬಾರತ ಮಾನಕ | 
| ' ಬ್ಯೂರೊ (859) ಸಂಸ್ಥೆಯು ನಿಗದಿಪಡಿಸಿದ | 
| | ಗುಣಮಟ್ಟಕ್ಕಿಂತ ಹೆಚ್ಚಾಗಿರುವುದು ಕಂಡು। 

| | ಬಂದಿರುತ್ತದೆ. ಈ ಪ್ಯಾರಾ ಮೀಟರ್‌ 
Parameter) ನ ಹೆಚ್ಚಳವು ಹುಮ್ನಾಬಾದ್‌ 

| ಕೈಗಾರಿಕಾ ಪ್ರದೇಶದಲ್ಲಿರುವ ಕೈಗಾರಿಕೆಗಳ ತ್ಯಾಜ್ಯ 
ನೀರಿನಿಂದಲೇ ಆಗಿರುವುದೆಂದು ತೀರ್ಮಾನಿಸಲು | 

| ಆಗುವುದಿಲ್ಲ. | 

(ಇ) ಹಾಗಿದ್ದಲ್ಲಿ, ಪರಿಸರ ಮತ್ತು ಜಲ | ಬೀದರ್‌ ಜಿಲ್ಲೆಯ ಹುಮ್ನಾಬಾದ್‌ ಪ್ರದೇಶದಲ್ಲಿ | 
| ಮಾಲಿನ್ಯವನ್ನು ತಡೆಯಲು | ಒಟ್ಟು 34 ಕೈಗಾರಿಕೆಗಳು ಕಾರ್ಯಚರಣೆಯಲ್ಲಿದ್ದು' 
| | ಸರ್ಕಾರವು ಕೈಗೊಂಡ | ಅವುಗಳಲ್ಲಿ ಪ್ರಮುಖವಾಗಿ ಬಲ್ಕ್‌ ಡ್ರಗ್ಸ ಹಾಗೂ 
| | ಶ್ರಮಗಳೇನು? | ಔಷಧಿ ತಯಾರಿಕೆ ಮಾಡುವ 7 ಕೈಗಾರಿಕೆಗಳು, 4! 
| | | ಟೈರ್‌ ಪೈರೋಲಿಸಿಸ್‌ ಘಟಕಗಳು, 4 ಪುಲ್ಲರ್ಸ್‌ | 


ಅರ್ತ್‌ 


ಘಟಕಗಳು, 6 ಪ್ಲಾಸ್ಟಿಕ್‌ ವಸ್ತುಗಳ 
ತಯಾರಿಕಾ ಘಟಕಗಳು ಹಾಗೂ ಇತರೆ ಸಣ್ಣ; 


' ಪ್ರಮಾಣದ ಕೈಗಾರಿಕೆಗಳು ಇರುತವೆ. ಬಲ್ಡ್‌ ಡ್ರ 
ಹಾಗೂ ಔಷಧಿ ತಯಾರಿಕಾ ಘಟಕಗಳಿಂದ 
| | ' ಉತ್ಪತ್ತಿಯಾಗುವ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ | 
' ಸಂಪೂರ್ಣ ಮರುಬಳಕೆ ಮಾಡಲು ಮಲ್ವಿಪಲ್‌ 


| ' ಎವಾಪರೇಟಿರ್‌ಗಳನ್ನು ಉದ್ದಿಮೆಗಳು | 
| | ಅಳವಡಿಸಿರುತ್ತಾರೆ. | 
| ಮಾಲಿನ್ಯಕಾರಕ ಕೈಗಾರಿಕೆಗಳನ್ನು | 


ಕರ್ನಾಟಿಕ ರಾಜ್ಯ ಮಾಲಿನ್ಯ ನಿಯಂತ್ರಣ | 
ಮಂಡಳಿಯ ವತಿಯಿಂದ ಕಾಲಕಾಲಕ್ಕೆ ಪ್ರಾದೇಶಿಕ ' 
ಅಧಿಕಾರಿಯಿಂದ ತಪಾಸಣೆ ನಡಸಿ ಸದರಿ 
ಕೈಗಾರಿಕೆಗಳು ಜಲ ಮತ್ತು ವಾಯು ಮಾಲಿನ್ಯ | 
| ತಡೆಗಟ್ಟಿಲು ಮಂಡಳಿಯು ವಿಧಿಸಿದ 
| |  ಬಿಬಂಧನೆಗಳನ್ನು ಪಾಲಿಸುತ್ತಿರುವ ಬಗ್ಗೆ 
| ಪರಿವೀಕ್ಷಣೆ ನಡೆಸಿ ಉಲ್ಲಂಘನೆಗಳನ್ನು 
| ' ಗಮನಿಸಿದಲ್ಲಿ ಕೈಗಾರಿಕೆಗಳ ವಿರುದ್ಧ ಜಲ ಕಾಯ್ದೆ 
| | ಹಾಗೂ ವಾಯು ಕಾಯ್ಲ್ಗೆಗಳನ್ವಯ ಕ್ರಮ 


| I i | 
| ಜರುಗಿಸಲಾಗುತ್ತಿದೆ. | 
| ಸದರಿ ಫೈಗಾರಿಕಾ ಪ್ರದೇಶದಲ್ಲಿರುವ | 

' ಕೆಳಕಂಡ ತಪ್ಪಿತಸ್ಮ್ತ ಉದ್ದಿಮೆಗಳ ಮೇಲೆ ಜಲ! 


ಕಾಯ್ದೆಯ ಕಲಂ 33ಎ) ಹಾಗೂ ವಾಯು 

ಕಾಯ್ದೆಯ ಕಲಂ 31(ಎ) ಅಡಿಯಲ್ಲಿ ಮುಚ್ಚುವ | 
' ಆದೇಶಗಳನ್ನು ಮಂಡಳಿಯಿಂದ ಜಾರಿ! 
| ಮಾಡಲಾಗಿದೆ. | 


ಸಂಖ್ಯೆ: ಅಪಜೀ 29 ಇಪಿಸಿ 2019 
(e-office file) ಮ 


ಅರಣ್ಯ. Ri ಮತ್ತು ಪರಿಸರ ಸಚಿವರು. 


ty 


